ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ಗುರುತಿನ ಪ್ರಶ್ನೆ 


ದಿನಾ೦ಕ: 26-03-2021 ಪುಶ್ನೆ ಸಂಖ್ಯೆ: 302(2234) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಗೋವಿಂದ ರಾಜು(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 26-03-2021 

ಉತ್ತರಿಸುವ ಸಚಿವರು: ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ರಾಜ್‌ ಸಚಿವರು 


ವಿಷಯ: ಗ್ರಾಮೀಣ ಭಾಗದಲ್ಲಿ ನಿರ್ಮಿಸಿರುವ ನೀರಿನ ಓವರ್‌ಹೆಡ್‌ ಟ್ಯಾ೦ಕ್‌ಗಳ ಬಗ್ಗೆ 


(ಅ) ಗ್ರಾಮೀಣ ಭಾಗದಲ್ಲಿ ನಿರ್ಮಿಸಿರುವ ನೀರಿನ ಓವರ್‌ಹೆಡ್‌ ಟ್ಯಾಂಕ್‌ಗಳು 
ಶಿಥಿಲವಾಗಿರುವುದು ಹಾಗೂ ನಿರುಪಯೋಗಿಯಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಆ) ಹಾಗಿದ್ದಲ್ಲಿ, ಕೋಲಾರ ಜಿಲ್ಲೆಯಾದ್ಯಂತ ಶಿಥಿಲವಾಗಿರುವ ಮತ್ತು 
ನಿರುಪಯೋಗಿಯಾಗಿರುವ ಓವರ್‌ಹೆಡ್‌ ಟ್ಯಾಂಕ್‌ಗಳ ಸಂಖ್ಯೆ ಎಷ್ಟು; (ತಾಲ್ಲೂಕುವಾರು 
ವಿವರಗಳನ್ನು ನೀಡುವುದು) 


(ಇ) ನೂತನ ಓವರ್‌ಹೆಡ್‌ ಟ್ಯಾಂ೦ಕ್‌ಗಳನ್ನು ನಿರ್ನಿಸಲು ಸರ್ಕಾರದ 
ಕಾರ್ಯಕ್ರಮಗಳೇನಾದರು ಇದೆಯೆ; (ತಾಲ್ಲೂಕುವಾರು ವಿವರಗಳನ್ನು ನೀಡುವುದು) 


(ಈ) ಓವರ್‌ಹೆಡ್‌ ಟ್ಯಾಂಕ್‌ಗಳ ಬದಲು ನೂತನ ತಂತ್ರಜ್ಞಾನದ ಮೂಲಕ ಪ್ರೆಷರ್‌ 
ಪಂಪ್‌ಗಳಿಂದ ಕಾಲ ಕಾಲಕ್ಕೆ ನೀರು ಪೂರೈಸಿದ್ದಲ್ಲಿ, ಓವರ್‌ಹೆಡ್‌ ಟ್ಯಾ೦ಕ್‌ಗಳ ನಿರ್ಮಾಣದ 
ಮೊತ್ತವು ಸರ್ಕಾರಕ್ಕೆ ಉಳಿತಾಯವಾಗುವುದಿಲ್ಲವೇ; ಹಾಗಿದ್ದಲ್ಲಿ, ಪ್ರೆಷರ್‌ ಪಂಪ್‌ಗಳಿಂದ 
ನೀರು ಪೂರೈಸಲು ಸರ್ಕಾರ ಕ್ರಮಕೈಗೊಳ್ಳುವುದೇ, ಹಾಗಿದ್ದಲ್ಲಿ, ಇದನ್ನು ಎಂದಿನಿಂದ ಜಾರಿಗೆ 
ತರಲಾಗುವುದು? 


